ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 2522 
ಸದಸ್ಯರ ಹೆಸರು : ಶ್ರೀಕೆ.ವಿನಾರಾಯಣಸ್ವಾಮಿ 
ಉತ್ತರಿಸಬೇಕಾದ ದಿನಾ೦ಕ : 23.03.2022 
ಉತ್ತರಿಸುವವರು : ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳು 
ಮತ್ತು ಶಾಸನರಚನೆ ಹಾಗೂ ಸಣ್ಣ ವಿೀರಾವರಿ ಸಚಿವರು. 


ಆ ಗಾಮೀಣ ಪ್ರದೇಶಗಳಲ್ಲಿ | ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಬಿವೃದ್ದಿ ಪ್ರಾಧಿಕಾರ 
ಕೆರೆ ಕುಂಟಿ ಮತ್ತು! ಅಧಿನಿಯಮ 2014 ಮತ್ತು ತದನಂತರದ ತಿದ್ದುಪಡಿಗಳನ್ಪಯ 
ಕಾಲುವೆಯಿಂದ ಎಷ್ಟು! ಪ್ರಕರಣ 12 ಉಪಪ್ರಕರಣ (3) ರನ್ನಯ ಹಾಗೂ ಸರ್ಕಾರದ 
ಮೀಟಿರ್‌ ಅಂತರವನ್ನು | ಸುತ್ತೋಲೆ ಸಂಖ್ಯೆ : ನಅಇ 126 ಸಮನ್ವಯ 2021 ದಿನಾಂಕ : 
“ಬಫರ್‌ ಜೋನ್‌” ಎಂದು | 11.08.2011 ರನ್ನಯಕಂ೦ದಾಯ ದಾಖಲೆಗಳಂತೆ ಕೆರೆಯ 
ಗುರುತಿಸಿದೆ. ಹೊರಗಿನ ಸರಹದ್ದಿನಿಂದ 3000 ಮೀೀಟಿರ್‌ವರೆಗೆ "ಬಫರ್‌ 

ಜೋನ್‌” ಎಂದು ನಿಗದಿಪಡಿಸಲಾಗಿದೆ. 

ಕಾಲುವೆಗಳಿಗೆ ಸಂಬಂಧಿಸಿದಂತೆ, ಸರ್ಕಾರ ಆದೇಶ ಸಂಖ್ಯೆ: ನಅಇ 
11 ಬಿಎಂಆರ್‌2017, ಬೆಂಗಳೂರು ದಿನಾ೦ಕ:20.07.2019 ರ 
ಅದೇಶದಲ್ಲಿ ಬಫರ್‌ ಜೋನ್‌ ನ್ನು ಈ ಕೆಳಗಿನಂತೆ 
ವಿಗದಿಪಡಿಸಲಾಗಿದೆ. 

» Primary natural drainage channel (valleys) - a buffer 
of 30.00 mtr from the edge of primary natural 
drainage channel 

» Secondary natural drainage channel (valleys) - a 
buffer of 15.00 mtr from the edge of secondary 
natural drainage channel 

= Tertiary natural drainage channel! (valleys) - a buffer 
of 10.00 mtr from the edge of Tertiary natural 
drainage channel! 

ಆ ಗುರುತಿಸಿದ್ದಲ್ಲಿ ಗ್ರಾಮೀಣ | ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ದಿ ಪ್ರಾಧಿಕಾರ 
ಪುದೇಶದಲ್ಲಿ ಬಫರ್‌ | ಅಧಿನಿಯಮ 2014 ಮತ್ತು ತದನಂತರದ ತಿದ್ದುಪಡಿಗಳ ಉದೃತ 
ಜೋನ್‌ ವಿಗಧಿ ಬಗ್ಗೆ| ಭಾಗವನ್ನು ಅನುಬಂಧ -1 ರಲ್ಲಿ ಲಗತ್ತಿಸಿದೆ. 
ಸರ್ಕಾರದಿಂದ 
ಹೊರಡಿಸಲಾದ ರಾಜ ಕಾಲುವೆ ಬಫರ್‌ ಜೋನ್‌ ಕುರಿತು ದಿನಾ೦ಕ:20.07.2019 ರ 
ಇತ್ತೀಚಿನ ಸುತ್ತೋಲೆ /| ಆದೇಶದ ಪ್ರತಿಯನ್ನು ಅನುಬಂಧ - 2 ರಲ್ಲಿ ಲಗತ್ತಿಸಿದೆ ಮತ್ತು 
ಆದೇಶಗಳಾವುವು: ದಿನಾ೦ಕ 11.08.2021 ರಂದು ನಗರಾಬಿವೃದ್ದಿ 
(ಪ್ರತಿಯನ್ನು ಇಲಾಖೆವತಿಯಿಂದಸುತೋಲೆಯ ಪ್ರತಿಯನ್ನು ಅನುಬಂಧ - 3 
ನೀಡುವುದು) ರಲ್ಲಿ ಲಗತ್ತಿಸಿದೆ. 

K=| 
ಬಫರ್‌ ಜೋನ್‌ | ಬಫರ್‌ ಜೋನ್‌ ವಲಯಗಳನ್ನು ರಕ್ಷಿಸುವ ಜವಾಬ್ದಾರಿಯು ಕೆರೆ 
ವಲಯಗಳನ್ನು ರಕ್ಷಿಸುವ | ಉಸ್ತುವಾರಿ ಹೊಂದಿರುವ ಇಲಾಖೆಗಳಾದ್ದಾಗಿರುತದೆ. 
ಜವಾಬ್ದಾರಿಯನ್ನು 
ಗ್ರಾಮಿಣ ಭಾಗದಲ್ಲಿ | ಈ ಹಿನ್ನೆಲೆಯಲ್ಲಿ ಕರ್ನಾಟಿಕ ಕೆರೆ ಸಂರಕ್ಷಣಿ ಮತ್ತು ಅಬಿವೃದ್ದಿ 
ಯಾವ ಅಧಿಕಾರಿಗಳಿಗೆ 


| ಪ್ರಾಧಿಕಾರ ಅಧಿನಿಯಮ 2014 ಮತ್ತು ತದನಂತರದ 


ಪಡಿಗಳಸ್ವಯ ಪ್ರಕರಣ 10 ರಲ್ಲಿ ಹಿಸರಿಸಲಾದ ಅಧಿಕಾರಿ 
1 ರಲ್ಲಿಪ್ರಾಧಿಕೃತ ಅಧಿಕಾರಿಗಳನ್ನು ನೇಮಿಸಲು 
ಮನವಹಿಸಲಾಗಿದೆ. 


ನೀಡಲಾಗಿದೆ; ಬಫರ್‌ | ತಿದ 
ಜೋನ್‌ ರಕ್ಷಣೆಯಲ್ಲಿ / ಮತ್ತು ಪ್ರಕರಣ 
ತೆರವಿನಲ್ಲಿ ಸದರಿ | ಅವಕಾಶವಿದ್ದು, ಅದರಂತೆ ಕು 


ಅಧಿಕಾರಿಯ 
ಕರ್ತವ್ಯಗಳೇಮು? 
ಕಡತ ಸ೦ಖ್ಯೆ: ಎ೦ ಐ ಡಿ/75/ಎಲ್‌ಸಿಕ್ಯೂ/2022 


LAW 


(ಚಿ.ಸಿ.ಮಾಧುಸ್ವಾಮಿ) 
ಕಾನೂನು, ಸಂಸದೀಯ ವ್ಯವಹಾರಗಳು 
ಮತ್ತು ಶಾಸನ ರಚನೆ ಹಾಗೂ 

ಸಣ್ಣ ವೀರಾವರಿ ಸಚಿವರು. ' 


PAR 


೩ (ಇ)  ಪ್ರಾಧಿಕಾಠದ ನಿಧಿಯಿಂದ ಹಣವನ್ನು ಕೆಗೆಯತಕ್ಕದ್ದು ಮತ್ತು ಬಟಿವಾಡೆ ಮಾಡತಕ್ಕದ್ದು; . 

(ಎಫ್‌) ಪ್ರಾಧಿಕಾರದ .ಅಧಿಕರಿಗಳ ಮತ್ತು: ನೌಕರೆರ್ಯಮ್ಲೇಲಿ ನಿಯಂಿತ್ರ ತ್ರಣವನ್ನು ಹೊಂದಿರತಕ್ಕದ್ದು; 

(ಜಿ) ಪ್ರಾಧಿಕಾರದ ಎಲ್ಲಾ ಅನುಮತಿಗಳಿಗೆ, ಆದೇಶಗಳಿಗೆ, ತೀರ್ಮಾನಗಳ ನೋಟೀಸುಗಳಿಗೆ" ಮತ್ತು 

ಇತರ ದಸ್ತಾವೇಜುಗಳಿಗೆ ತಾನು ಸಹಿ ಮಾಡಿ ದೃಢೀಕರಿಸತಕ್ಕ 

(ಹೆಚ್‌) ನಿಯಮಿಸಬಿಹುದಾದಂತೆ ಅಂಥ ಇತರ. ಅಧಿಕಾರಗಳನ್ನು. ಚೆಲಾಯಿಸೆಕಕದ್ದು ಮತ್ತು ಅಂಥ ಇತರ 

ಪ್ರಕಾರ್ಯಗಳನ್ನು ನೆರವೇರಿಸತಕ್ಕದ್ದು 'ಹಾಗೂ ನಿಯಮಿಸಬಹುದಾನ ಅಂಥ ಇತರೆ ಕರ್ತವ್ಯಗಳನ್ನು 
ನಿರ್ವಹಿಸತಕ್ಕಃ 

9. ಪ್ರಾಧಿಕಾರದ 'ಅಭಿಕಾರಿಗಳು ಮತ್ತು-.ಇತರ- ನೌಕರರು.- '() ಸರ್ಕಾರವು, ಪ್ರಾಧಿಕಾರದ ಪ್ರಕಾರ್ಯಗಳನ್ನು 
ದಕ್ಷತೆಯಿಂದ ಸೆರವೇರಿಸುವುದಕ್ಕಾಗಿ ಅಗತ್ಯವಾಗಬಹುಬಾದ ಅಂಥ ಅಧಿಕಾರಿಗಳನ್ನು ಮತ್ತು 'ನೌಕರರನ್ನು. ಪ್ರಾಧಿಕಾರಕ್ಕೆ 
ಒದಗಿಸತಕ್ಕದ್ದು 

0) 'ಪಾಭಿಕಾರದ ಉದ್ದೇಶಕ್ಕಾಗಿ ನೇಮಕ ಮಾಡಲಾದ ಅಧಿಕಾರಿಗಳ ಮತ್ತು ಇತರ 'ಸೌಕರರ ನೇಮಕಾತಿ ವಿಧಾನ, 
ಸಂದಾಯ: ಮಾಡತಕ್ಕ ಸಂಬಳಗಳು ಮತ್ತು ಭತ್ಯೆಗಳು ಹಾಗೊ ಸೇವೆಯ. ಇತರೆ" ನಿಬಂಧನೆಗಳು, ಮತ್ತು 'ಷರತ್ತುಗಳು 
ಇವುಗಳು ನಿಯಮಿಸಬಹುದಾದಂತೆ ಇರತಕ್ಕದ್ದು. | 

10. ಹೆಸರಿಸಲಾದ: ಅಧಿಕಾರಿ. (D” ಪ್ರಾಧಿಕಾರವು. ಕರೆಗಳ, owe ಸನ್ಲೋವರಗ್ಗ ರಕ್ಷಣೆ ಸಂಕ ಣಿ ತ್ತು 

ಭಿವೃದ್ಧಿಯನ್ನು ಖಚ್ಚಿತಪಡಿಸಿಕೊಳ್ಳುವುದಕ್ಕಾಗಿ ಹಾಗೂ ಯಾವುಡೀ ಇತರ ಉದ್ದೇಶಕ್ಕಾಗಿ" 'ಬಂದು ಅಥವಾ ಹೆಟ್ಟು ಸರಿಗಳ; 
i) ಸರೋವರಗಳ ಉಸ್ತುವಾರಿಯನ್ನು ವಹಿಸಿಕೊಳ್ಳುವುದಕ್ಕಾಗಿ, ಯಮಾವಲ್ಲ ಅಧಿಕರಿಸು್ನು. ಜಿಲ್ಲಾವಾರು 
ಹೆಸರಿಸಲಾದ ಅಧಿಕಾರಿಯೆಂದು ಹಸರಿಸಬಹುದು ಅಥವ್ಲಾ. ನೇಮಕ: ಮಾಡಢಬಹುದು.. 

(2) ಹೆಸರಿಸಲಾದ ಅಧಿಕಾರಿಗಳು, ಈ ಅಧಿನಯಮದ. 'ಅಢಿಯಲ್ಲಿರ 
ವಿಶೇಷ ಅಥವಾ ಸಾಮಾನ್ಯ, ಆದೇಶದ. ಮೂಲಕ” ಕನಳಗ್ಳ ಸಾನ ಸ : 
ಚಲಾಯಿಸತಕ್ಕದ್ದು, ನ SECA 
3) ಈ ಅಧಿನಿಯಮದೆ .  ಉಪಬಂಧಗಳಿ ಉಲ್ಲಂಘನೆಗಳ . uh 'ಹಾವ್ಯೂಲ್ಯ ವೃಂದ, ಪಾನಾಗಳಣ್ನು 
ಸ್ಟೀಕರಿಸಲು ಹೆಸರಿಸಲಾದ ಅಧಿಕಾರಿಯು ಸಹ ಸೆಕ್ಷಮನಾಗಿರತಕ್ಕದ್ದು. _ 

11. ಪ್ರಾಧಿಕೃತ ಅಧಿಕಾರಿ, ಸರ್ಕಾರವು,. ರಾಜ್ಯ. ಸಿವಿಲ್‌. ಸೇವೆಗಳ ಗ್ರೂಪ್‌-ಎ. ದರ್ಜಿ ಕಡಿಮೆಯಲ್ಲದ, ದರ್ಜಿ 
ಒಬ್ಬ ಸರ್ಕಾರಿ ಅಧಿಕಾರಿಯನ್ನು ಅಥವಾ 'ಸೇರಾವರಿ. ಇಲಾಖೆಯ ಸಂಭಂಧಪಟ್ಟ ಜಿಲ್ಲೆಯ. "ಯಾವೊಬ್ಬ ಕಾಯ್ಯ£ನಿರ್ನಾಹಕ 
ಅಭಿಯಂತರನನ್ನು ಪಾಧಿಕ್ಕ ತ ಅಧಿಕಾರಿಯಾಗಿ, ನೇಮಕ ' ಮಾಡಿ ಹುದ್ದು.. ಆತನು ಈ ಅಧಿನಿಯಮದ" ಅಡಿಯಲ್ಲಿನ 
ಅಧಿಕಾರಗಳನ್ನು ಮತ್ತು ಸರ್ಕಾರವು. ಕಾಲಕಾಲಕ್ಕೆ ನರ್ದಿಷ್ಠಪಡಸಬಹುದಾದ . ಅಂಥ” ಇತರ ಅಧಿಕಾಕಗಳಿನ್ನು 
ಚಲಾಯಿಸತಕ್ಕದ್ದು 


ಅಧ್ಯಾಯ - Hl, 
ಕರೆಗಳ ರಕ್ಷಣೆ 
12. ಕೆರೆಗಳಲ್ಲಿ ನಿಷೇಧಿಸಲಾದ ಚಟುವಟಿಕೆಗಳು. ತತ್ಕಾಲದಲ್ಲಿ: ಜಾರಿಯಲ್ಲಿರುವ ಯಾವುದ ಕಾನೂನಿನಲ್ಲಿ ಇದಕೆ 
ವಿರುದ್ಧವಾದುದು ಏನೇ ಇದ್ದರೂ, ಯಾವೊಬ್ಬ, ವೃತ್ತಿಯು. ವ್ಲಾ "ಸಂಸ್ಥೆಯು ಅಥವಾ ಸಂಘಟನೆಯು 
(ನೋಂದಾಯಿತಪಾದ ಅಥವಾ ಸೋಿದಾಯುತಾಗ್ಲುದು ವ ಅಥವಾ". ಕಂಪನಿಯು. ಅಥೆವಾ ಫರ್ಮ£ "ಅಥವಾ “ಸಂಘವು, 
ಸರ್ಕಾರಿ ಇಲಾಖೆಗಳು, ನಿಗಮ, ಅಥವಾ ಯಾವುದೇ ಸ್ಥಳೀಯ ಅಥವಾ ಇತರ ಪ್ರಾಧಿಕಾರವು. ಮತ್ತು: ಳವುಗಳ್ಳ ಏಜೆರಿಟರು 
ಅಥವಾ ನೌಕರರು ಅಥವಾ  ಅಪುಗಳ: ಪರವಾಗಿ ಯಾಪುದೇ ಸಂಸ್ಥೆಯ್ದು- ; 
() ನೀರನ್ನು ಸಂಗ್ರಹಿಸುವುಧಕ್ಕಾಗಿ ಅಥವಾ ಹಿಡಿದಿಟ್ಟಿಸೊಳ್ಳುವುದಕ್ಕಾಗ ಅಥವಾ 5ನೇ ಸಪಳರಣದ ನೇ 
ಖಂಡದಲ್ಲಿ ಹೇಳಿದ ಉದ್ದೇಶದ” ಹೊರತಾಗಿ ಇತೆರ .ಯಾವುದ್ದೇ. ಉದೆ: 4 ಸುಖ 


ಯಾವುದೇ ಕರ ಭೂಮಿಯನ್ನು ಅಥವಾ ಅದರ, ಯಾಪುಡೇ. ಭಾಸಿವ್ನನ್ನು 'ಆಧಿಭನೋ 
ಪ್ರವಾಹದ ವಿರುದ್ಧವಾಗಿ "ಮತ್ತು. ಪ್ರವಾಹದ ಹರಿವಿನಲ್ಲಿರುಪ ಕೆರೆಯಲ್ಲಿ" ಮ ಸರಯ ನೀರು ಹ 
ಅಥವಾ ನೀರು ಹರಿದು ಹೋಗುತ್ತಿರುವ ಸ್ವಾಭಾವಿಕ ಅಥವಾ ಸಾಮಾನ್ಯವಾಗ ನೀರು ಪೋಯ 
ಅಡ್ಡಿಯನ್ನು ಉಂಟು ಮಾಡತಕ್ಕದ್ದಲ್ಲ; A 

3 ಕೆರೆಯ ಹೊರಗಿನ ಸರಹದ್ದಿನಿಂದ ಮೂವತ್ತು ಮೀಚಟರುಗಳೊಳಗೆ ಅಕ್ರಮ ಮತ್ತು ಆನಧಿಕ ಗ ak 


ವಾಣಿಜ್ಯ, ಮನರಂಜನೆ - ಅಥವಾ ಸ ಸಂಕೀರ್ಣಗಳನ್ನು ಆಥವಾ ಮನೆಗಳನ್ನು ಕಟ್ಟತಕ್ಕದ್ದಲ್ಲ ಅಥವಾ ಯಾವುದೇ 
ಕೈಗಾರಿಕಾ ಚಟುವಟಿಕೆಗಳನ್ನು ನಡೆಸತಕ್ಕ 


3 


(5) ಸದಸ್ಯನಾಗಿ ಆತನ ಕರ್ತವ್ಯಗಳನ್ನು ನಿರ್ವಹಿಸಲು ಹಾವಿಕಾರ ಪರಿಣಾಮವನ್ನುಂಟು ಮಾಡುವ ಅಂಥ ಹಣಕಾಸು. 
wu ಅಥವಾ 'ಸತರ ಹಿತಾಸಕ್ತಿಯನ್ನು ಹೊಂದಿದ್ದಾನೆ, 
- ಎಂದು ಸರ್ಕಾರವು ಅಭಿಪ್ರಾಯಪಟ್ಟರೆ, ಆತನನ್ನು 'ಪ್ರಾಥಕೌರದಿಂದ ಕೆಗೆದುಹಾಕತಕ್ಕದ್ದು.” 
10. 8ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 8ನೇ ಪ್ರಕರಣದ (2) ಉಪಪ್ರಕರಣದ (ಜಿ) ಖಂಡದ 
ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 
KN “(ಜಿಎ) ಕೆರೆಗಳ ಪುನ:ಭರ್ತಿ ಅಥವಾ ಅಭಿವೃದ್ಧಿ ಅಥವಾ ನಿರ್ವಹಣೆಗಾಗಿ ನಿಧಿಯನ್ನು ಕೋರುವುದು”. 

1. 9ನೇ ಪ್ರಕರಣದ ಶಿದ್ದುಪಡಿ.- ಮೂಲ ಅಧಿನಿಯಮದ 9ನೇ ಪ್ರಕರಣದಲ್ಲಿ (2)ನೇ ಉಪಪ್ರಕರಣದ ತರುವಾಯ ಈ 
ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 

“(3) ಪ್ರಾಧಿಕಾರವು, ರಾಜ್ಯ ಸರ್ಣಾಥದ ಪೂರ್ವಾನುಮೋದನೆಯೊಂದಿಗೆ, ಈ ಅಧಿನಿಯಮದ ಅಡಿಯಲ್ಲಿ ತನ್ನ 
ಪ್ರಕಾರ್ಯಗಳನ್ನು ನೆರವೇರಿಸಲು ಅವಶ್ಯವೆಂದು ಅದು ಪರಿಗಣಿಸಬಹುದಾದಂಕೆ ಪ್ರಾಧಿಕಾರದಲ್ಲಿನ ಅಂಥ ಸಂಖ್ಯೆಯ 
ಅಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ಪ್ರವರ್ಗವನ್ನು ಸೃಷ್ಟಿಸಬಹುದು. 

(4) ಪ್ರಾಧಿಕಾರವು, ಈ ಅಧಿನಿಯಮದ ಅಡಿಯಲ್ಲಿ ತನ್ನ ಪ್ರಕಾರ್ಯಗಳನ್ನು ನೆರವೇರಿಸಲು ಅವಶ್ಯವೆಂದು 
ಪರಿಗಣಿಸಬಹುದಾದ ಅಂಥ ತಜ್ಞ ಮತ್ತು ತಾಂತ್ರಿಕ ವ್ಯಕ್ತಿಗಳನ್ನು ಕರಾರಿನ ಆಧಾರದ ಮೇಲೆ ಕೂಡ ತೊಡಗಿಸಿಕೊಳ್ಳಬಹುದು.” 

12. 10ನೇ ಪ್ರಕರಣದ. ತಿದ್ದುಪಡಿ.- ಮೂಲ ಅಧಿನಿಯಮದ 10ನೇ ಪ್ರಕರಣದ (1)ನೇ ಉಪಪ್ರಕರಣದಲ್ಲಿ “ಯಾವೊಬ್ಬ 
ಅಧಿಕಾರಿಯನ್ನು” ಎಂಬ ಪದಗಳಿಗೆ “ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ದರ್ಜೆಗೆ ಕಡಿಮೆಯಲ್ಲದ ದರ್ಜೆಯ 
ಯಾವೊಬ್ಬ ಸರ್ಕಾರದ ಅಧಿಕಾರಿಯನ್ನು” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 

13. 11ನೇ ಪ್ರಕರಣದ ತಿದ್ದುಪಡಿ- ಮೂಲ ಅಧಿನಿಯಮದ 11ನೇ ಪ್ರಕರಣದಲ್ಲಿ "ಅಥವಾ ನೀರಾವರಿ ಇಲಾಖೆಯ 
ಸಂಬಂಧಪಟ್ಟ ಜಿಲ್ಲೆಯ ಯಾವೊಬ್ಬ ಕಾರ್ಯನಿರ್ವಾಹಕ ಅಭಿಯಂತರನನ್ನು” ಎಂಬ ಪದಗಳಿಗೆ “ಕಂದಾಯ ಇಲಾಖೆಯ ಗ್ರೂಪ್‌ 
'ಎ' ಶ್ರೇಣಿಯ ಹಿರಿಯ ಅಧಿಕಾರಿಯನ್ನು” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 

14. 12ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 12ನೇ ಪ್ರಕರಣದಲ್ಲಿ,- 

(i) (2)ನೇ ಉಪಪ್ರಕರಣದಲ್ಲಿ “ಸರ್ಕಾರದ ಅನುಮತಿ ಇಲ್ಲದೆ” ಎಂಬ ಪದಗಳನ್ನು ಬಿಟ್ಟುಬಿಡತಕ್ಕದ್ದು; 

(ii) (3)ನೇ ಉಪಪ್ರಕರಣಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ:- 

“(3) ಕೆರೆಯ ಹೊರಗಿನ ಸರಹದ್ದಿನಿಂದ ಮೂವತ್ತು ಮೀಟರುಗಳೊಳಗೆ ಯಾವುದೇ ವಾಣಿಜ್ಯ ಅಥವಾ ಮನರಂಜನೆ 
ಅಥವಾ ಕೈಗಾರಿಕಾ ಸಂಕೀರ್ಣಗಳನ್ನು ಕಟ್ಟತಕ್ಕದ್ದಲ್ಲ ಅಥವಾ ಯಾವುದೇ ಕೈಗಾರಿಕಾ ಚಟುವಟಿಕೆಗಳನ್ನು ನಡೆಸತಕ್ಕದ್ದಲ್ಲ” ಮತ್ತು 

(i) (6)ನೇ ಉಪಪ್ರಕರಣಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು. ಎಂದರೆ:- 

(6) ಕೆರೆಯ ಒಡ್ಡು ಸೇರಿದಂತೆ ಕರ ಪ್ರದೇಶದೊಳಗೆ ರಸ್ತೆಗಳನ್ನು, ಸೇತುವೆಗಳನ್ನು ಮತ್ತು ಅದೇ ರೀತಿಯ ಇತರ 
ರಚನೆಗಳನ್ನು ನಿರ್ಮಿಸತಕ್ಕದ್ದಲ್ಲ. ಪ್ರಾಧಿಕಾರವು, ಅಂಥ ಕಾಮಗಾರಿಯ ತರುವಾಯವೂ ಕೆರೆಗಳ ಮೂಲ ಸಾಮರ್ಥ್ಯವು 
ಕಡಿಮೆಯಾಗುವುದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡ ತರುವಾಯ ಮಾತ್ರವೇ: ಅಂಥ ಕಾಮಗಾರಿಗಳಿಗೆ ಅನುಮತಿಯನ್ನು 
ನೀಡಬಹುದು.” 

15. 13ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 13ನೇ ಪ್ರಕರಣದ (3)ನೇ ಉಪಪ್ರಕರಣದ ತರುವಾಯ ಈ 
ಮುಂದಿನದನ್ನು ಸೇರಿಸತಕ್ಕದ್ದು, ಎ೦ದರೆ.- 

“4) ಪ್ರಾಧಿಕಾರವು, ಕೆರೆಗಳ ರಕ್ಷಣೆಯಲ್ಲಿ ಯಾವುದೇ ಕೆರೆಯ ಅಭಿರಕ್ಷಕನಿಗೆ ನೆರವಾಗಲು ಸರ್ಕಾರದ ಅಥವಾ ಸ್ಥಳೀಯ 
ನಿಕಾಯಗಳ ಯಾವೊಬ್ಬ ಅಧಿಕಾರಿಗೆ ನಿರ್ದಿಷ್ಟ ನಿರ್ದೇಶನಗಳನ್ನು ನೀಡಬಹುದು.” 

16. 14ನೇ ಪ್ರಕರಣದ ತಿದ್ದುಪಡಿ. ಮೂಲ ಅಧಿನಿಯಮದ 14ನೇ ಪ್ರಕರಣದಲ್ಲಿ, 

(೫) (2)ನೇ ಉಪಪ್ರಕರಣದ ವರಂತುಕದಲ್ಲಿ “ರಾಜ್ಯ ಸರ್ಕಾರಕ್ಕೆ” ಎಂಬ ಪದಗಳಿಗೆ “ರಾಜ್ಯ ಸರ್ಕಾರಕ್ಕೆ” ಎಂಬ ಪದಗಳನ್ನು 
ಪ್ರತಿಯೋಜಸತಕ್ಕದ್ದು. 

(1) ಪರಂತುಕದ ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 

“(3) ಸ್ಫಾಧೀನ ಪಡಿಸಿಕೊಳ್ಳಲಾದುದಕ್ಕೆ ಸಂಬಂಧಿಸಿದ ಅಪರಾಧದ ವಎಚಾರಣೆಯನ್ನು ನಡೆಸಲು ಅಧಿಕಾರ ವ್ಯಾಪ್ತಿ 
ಹೊಂದಿರುವ ಮ್ಯಾಜಿಸ್ಟೇಟರ ಮುಂದೆ ಬಂಧಿತ ವ್ಯಕ್ತಿಗಳನ್ನು ಹಾಜರುಪಡಿಸತಕ್ಕದ್ದು” 

17. 22ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 22ನೇ ಪ್ರಕರಣದ (5)ನೇ ಉಪಪ್ರಕರಣದ ತರುವಾಯ ಈ 
ಮುಂದಿನದನ್ನು ಸೇರಿಸತಕ್ಕದ್ದು, ಎಂದರೆ:- 

“(6) ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು ಖೋಲೀಸ್‌ ಅಧೀಕ್ಷಕರು, ಯಾವುದೇ ಕೆರೆಯ ಒತ್ತುವರಿಯನ್ನು ತೆಗೆದುಹಾಕಲು 
ಪ್ರಾಧಿಕಾರವು ಅಗತ್ಯಪಡಿಸಬಹುದಾದ ಬೆಂಬಲವನ್ನು ನೀಡತಕ್ಕದ್ದು”. 

18. 35ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 35ನೇ ಪ್ರಕರಣದ (3)ನೇ ಉಪಪ್ರಕರಣವನ್ನು ಬಿಟ್ಟುಬಿಡತಕ್ಕದ್ದು. 

19, 2015ರ ಕರ್ನಾಟಕ ಅಧಿನಿಯಮ 10ರ ನಿರಸನ ಮತ್ತು ಉಳಿಸುವಿಕೆಗಳು.- (1) ಕರ್ನಾಟಕ ಸರೋವರ ಸಂರಕ್ಷಣಿ ಮತ್ತು 
ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ. 2014ನ್ನು (2015ರ ಕರ್ನಾಟಕ ಅಧಿನಿಯಮ 10) ಈ ಮೂಲಕ ನಿರಸನಗೊಳಿಸಲಾಗಿದೆ: 


ಆಫ; ವಿಷಯ: ತಿಪ್ಪಗೊಂಡನಹಳ್ಳಿ ಜಲಾಕಯ್ಯ 
ರತ ಅಕಾಣಪತಿ ಮತ \ 
ಎ೮೭ SOR pe 4 
ವ್ಯಾಪ್ತಿಯಲ್ಲಿ ಬಫರ್‌ ಗಡ್ಮಿಫಡ 
ಓಡಲಾಗಿದೆ: |: ಸರ್ಕಾರದ ಅಧಿಸೂಚನೆ ಸಂಖ್ಯೆ ಎಪ್‌ 
ದಿನಾಂಕ: 18.1.2003, ಸ ks 
2. ಸರ್ಕಾರದ ,ಆದೇಶ:...ಸಂಖ: 
" ದಿನಾ೦ಕ; 24:07:20 
ಪ್ರಸಾವನೆ: 


ಮೇಲೆ ಓದಲಾದ ಕ್ಷಮ ಸಂಖ್ಯೆ(॥ 


ಅರಣ್ಯ ಪರಿಸರ ಮತ್ತು `ಜೀವಿಶಾಸ" “ಸ್ನ 


ರಡಿಯಲ್ಲಿ. ಅರ್ಕಾವತಿ "ಮತ್ತು ಕುಮೆ 
ಹೆಸ ಣಿ 


ವಲಯಗಳನ್ನಾಗಿ ವಿಂಗೆಡಿ 2 
ಅನುಮತಿಸಬಹುದು ಮತ್ತು 
ವಿಧಿಸಲಾಗಿರುತ್ತದೆ. 


k fdaiidhali 
Reservoir (TGR) 
catchment area 
specified in-Annexure, 
to this Notification. 


this or er. 
te} To 
fér 


“Tippugondana. ha 
Reservoir (TGR) 
| Lounda my 


ಸಲ್ಲಿಕೆಯ ದು ಮಾನ್ಯ-ಉಚ್ಛ-ನ್ಯಾಂಾಲಯಪು-ದ್ರಕ್ಕಿತ-ಅಧಿಸು 


| Zone3 [Area covered within 1 | No person shall carry on activities othcr than ; 


km distance fromthe | Agriculture or Agriculture related activitics ; 
' river banks of | without prior permission - 
-Arkavathy (only. upto , 
Hesarghatta tank | 
. from TGR} and 
Kumudvathi | 
Zone-4 |.Area covered within J a) Permironly those industrial activities which | 
km to 2 Km distance are listed as Green category, by the 
from the river banks Karnataka State Pollution Control Board 
of Arkavathy (only with mandatory adoption of rainwater | 
upto Hesaraghatta harvesting systems and waste water | 
“Tank: from TGR) and treatment facilities. The other | 
1 Kumudvathi regulatory/civic agencies 10 issue permit only ! 
(Excluding the areas after Consent [orm Establishment (CFF) is: 
falling within zone 2) obtained from the KSPCB. | 
” b) Permit new buildings with only ground and | 
p first floor with mandatory adoption of 
WN rainwater harvesting systems. 


ಮೇಲೆ ಓದಲಾದ ಕೃಮ ಸಂಖ್ಯೆ (2)ರ ಆದೇಶದಲ್ಲಿ ದಿನಾಂಕ: 18-11-2003ರ 
ಅಧಿಸೂಚನೆಯನ್ನು ಹಿಂಪಡೆದು,” ಈ ವಿಷಯದ ಕುರಿತು ಹೊಸದಾಗಿ ಅಧಿಸೂಚನೆ 


 ಹೊರಡಿಸುಪವರೆಗೂ ತಿಪ್ಪಗೊಂಡನಹಳ್ಳಿ ಜಲಾನಯನ ಪ್ರದೇಶದಲ್ಲಿ ಯಾವುದೇ ಹೊಸ ಅನಧಿಕೃತ 
. ಕಟ್ಟಡಗಳು" ಹಾಗೂ ಕೃಷಿಯೇತರ ಚಟುವಟಿಕೆಗಳಿಗೆ - ಮಂಜೂರಾತಿ ನೀಡಬಾರದೆಂದು 
ಆಧೇಶ್ಲಿಸಲಾಗಿರುತ್ತದೆ. 


ಸದರಿ ವಿಷಯದ ಕುರಿತು ಮಾನ್ಯ ಉಚ್ಛ ನ್ಯಾಯಾಲಯದಲ್ಲಿ ಹಲವಾರು ರಿಟ್‌ ಅರ್ಜಿಗಳು 


ಸಯ 


ಮಖಿರಿದುದರಸುಫ 


[ [ay ಬಿ [4 


K ps) 
ಬಗ್ಗೆ ಅಥವಾ ತಿಪ್ಪಗೊಂಡನಹಳ್ಳಿ ಜಲಾಶದ 
ಯಾವುದೇ ಅಧಿಸೂಚನೆಯನ್ನು 
ಕೋರಿರುತ್ತದೆ. 1 


2 


OSES 


[e ನುಡಿಯುವ ವೀರಿಸ ಜಲಾಶಯ ಮತ್ತು ಅದಕ್ಕೆ ನೀರೊದಗಿಸುವ. ನದಿ ಮೂಲಗಳ ‘ 
ಸಂರಕಣೆಗೆ ಸ 
oY 


R ೨ 
೦ಬಂಧಿಸಿದಂತೆ ನಿರ್ದಿಷ್ಟವಾಗಿ ಒದಗಿಸಬೇಕಾದ ಬಫರ್‌ ಜೋನ್‌ ಬಗ್ಗೆ, ಯಾವುದೇ 
ಖಾರ್ಗಸೂಚಿಗಳು ಕಂಡುಬಂದಿರುವುದ್ದಲ್ಲ. ಅಲ್ಲದೇ ದೇಶದ "ಪ್ರಮುಖ 


[ 
[4 
Cl 
2 
[7 
ಬ 
aL 
tl 


RY 
ನದಿಯಾದ ಗಂಗಾ ನದಿಗೆ ಸಂಬಂಧಿಸಿದಂತೆ 100ಮೀ ಬಫರ್‌; ಅನ್ನು ನಿಗದಿಪಡಿಸಲಾಗಿದ್ದು, ಇತರೆ 
ಯಾವುದೇ ರಾಜ್ಯಗಳ ನದಿ ಪಾತ್ರಗಳೆಲ್ಲಿಯೂ ಸಹ ಈ ರೀತಿ ನಿರ್ಬಂಧ ವಿಧಿಸಿರುವುದು ಕಂಡು 
ಬಂದಿರುವುದಿಲ್ಲ Ns 

ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯು ದಿನಾಂಕ 04-05-2016ರಂದು ನೀಡಿರುವ Pa 


ಆದೇಶದಲ್ಲಿ ಬೆಂಗಳೊರು ನಗರಕ್ಕೆ ಸಂಬಂಧಿಸಿದಂತೆ ಬಫರ್‌ ಜೋನ್‌ ಅನ್ನು ಈ ಕೆಳಕಂಡಂತ 
ನಿಗದಿಪಡಿಸಲು ಆದೇಶಿಸಿತ್ತು. - 


ಹ 


(1) In the case of Lakes, 75m from-the periphery of watér Body to 
be maintained as green belt and buffer zone for all exist 


ing 
water bodies i.e., lakes/wetlands. 


ತ 
(1) SOm from the edge of the primary Rajkulewas, oo ವಾ 
(iii) 35m from the edges in the case of secondary, Rajkulewas. 


(iv) 25m from the edges in the case of tetiary Rajkulewas., ನ, 


ಮಾಣ್ಯ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ದಿನಾಂಕ:04-05-2016ರ 
| 
ಪ್ರಶ್ನಿಸಿ - ಸರ್ವೋಚ್ಛ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲಾಗಿ 


ನ್ಯಾಯಾಲಯವು  ದಿನಾಂಕ:05.03.2019ರಂದು ನೀಡಿರುವ ತೀರ್ಪಿನಲ್ಲಿ 


ನ್ಯಾಯಮಂಡಳಿಯ ದಿನಾಂಕ:04-05-2016ರ ಆದೇಶವನ್ನು ರದ್ದುಪಡಿಸಿರುತ್ತದೆ. ನ್‌ 


ky 
ಅರ್ಕಾವತಿ ಮತ್ತು ಕುಮುದ್ಧತಿ ಕಾಲುವೆ ಪಾತ್ರದ ಗ್ರಾಮಗಳು .(ಪೃಲಯ ಲಿನ; 126; ಂ 
ಗ್ರಾಮಗಳ ಜನೆರಿಗೆ ದಿನಾಂಕ:18-11-2003ರ ಅಧಿಸೂಚನೆಯಿಂಧಾಗೆರುವ--ತೊಂದರೆಗಳ':ಹರಿತಂತೆ” -: 
ಅಂದಿನ ಮಾನ್ಯ "ಕಾನೂನು, ಸಂಸದೀಯ ವೃವಹಾರಗಳು ಮತ್ತು ಸಣ್ಣ ನೀರ್ದಾವ ಸಚಿವಠ;: 
ಅಧ್ಯಕ್ಷತೆಯಲ್ಲಿ ದಿಸಾಂಕ:21-11-2017 ರಂದು ನಡೆದ ಸಭೆಯಲ್ಲಿ ಈ" ಕೆಳಕಂಡಂತೆ, ಬ್ರಿಕ್ಸ್‌ ಜೋನ್‌ 
ನಿಗದಿಪಡಿಸುವ ಬಗ್ಗೆ ಕಮ ಕೈಗೊಳ್ಳುವಂತೆ ಸೂಚಿಸಲಾಗನುತ್ತದ 1.” 


CR » 


Bangalore Metropolitan 
Region Development 
Authority -Bangalorc 
Metropolitan Revised 
Structure Plan-2031 


from the edge of 
ದಾ 
“natural ‘drainage 


channel.,, NE 
UL. 10 ‘m. from the edge of | 
tertiary , matural drainage | 
channel.’ - KR ‘ 


ಹ 


[2 ಬಗ್ಗೆ ಹಲವಾರು ಹಂತಗ ಳಲ್ಲಿ, ಸಭೆಗಳನ್ನು ವಿರ್ಪಡಿಸಿ ಚೆರ್ಚಿಸಲಾಗಿ, ಅರಣ್ಣು 

ಪರಿಸರ ಮತ್ತು - ಜೀವಿಪಾಸ್ತ ಇಲಾಖೆಯ ದಿನಾಂಕೆ: 18.11.2003ರ ಅಧಿಸೂಚನೆಯಲ್ಲಿ 
ಪ್ರಗೊಂಡನಹಳ್ಳಿ ಜಲಾಶಯ" ಮುತ್ತು ಅದರ ವ್ಯಾಪಿಯಲ್ಲಿ 04 ಜೋನ್‌ 
ಅರ್ಕಾವತಿ . -ಮತ್ತು-- 'ಕುಮುದ್ಧತಿ ನದಿಗಳ ಅಕ್ಕಪಕ್ಕದಲ್ಲಿ 02 
ಅಭಿವೃದ್ಧಿಗಳಿಗೆ ನಿರ್ಬಂದ ವಿಧಿಸ ಸಲಾಗಿರುವುದರಿಂದ, ಸದರಿ ಇ 
ನುಂಠಿತವಾಗಿದ್ದು, ರಾಜ್ಯದ ಯಾವುದೇ ನದಿಗಳ ವ್ಯಾಪ್ತಿಯಲ್ಲಿ ಸಹ 


ಜೋನ್‌ ಅನ್ನು ನಿಗದಿಪಡಿಸಿರುವುದಿಲ್ಲದಿರುವುದನ್ನು ಪರಿಶೀಲಿಸಲಾಗಿದೆ. 


ಕ 


ನಿಗದಿಪಡಿಸಿದ. ದ್ದು. 


A 
jt 
GL 

7 ta 


ತಿಪ್ಪಗೊಂಡನಹಳ್ಳಿ ಜಲಾನಯನ ಪ್ರದೇಶದ ಸಂರಕ್ಷಣೆಗಾಗಿ 
ಅಧಿಸೂಚನೆಯನ್ನು ಮುಂದುವರೆಸುವ ಬಗ್ಗೆ ಅಥವಾ ಪರ್ಯಾಯ ಕೈೆಮಗ 
ಸರ್ಕಾರದ ನಿಲುವನ್ನು ಮಾನ್ಯ; ಉಚ್ಛ ನ್ಯಾಯಾಲಯಕ್ಕೆ ತಿಳಿಸುವ ಸಂಬಂಧ ಏಖೆಂ ಯವನ್ನು ಅರಣ್ಣ 
“ಜೀವಿ ಪರಿಸ್ಥಿತಿ. ಮತ್ತು ಪರಿಸರ ಇಲಾಖೆಯು ಸಚಿವ ಸಂಪುಟದ ಮುಂದೆ 
ದಿನಾಂಕ:28.06. 2019ರಂದು ನಡೆದ ಸಚಿವ ಸಂಪುಟದ ಸಭೆಯಲ್ಲಿ ಈ ಕೆಳಕಂಡಂತೆ 
ತೆಗೆದುಕೊಳ್ಳಲಾಗಿರುತ್ತದೆ. - 


2:18.11.20037 


ಳನ್ನು ರೌ ಗೊಳ್ಳುವ ಬಗ್ಗೆ 


“ಮಾನ್ನ ಸರ್ಪೋಚ ನ್ಯಾಯಾಲಯವು ಸಿವಿಲ್‌ ಅಪೀಲ್‌ ಸಂಖ್ಯೆ 5016/2016ರಲಿ ದಿನಾಂಕ: 
. 05.03. 2019ರಂದು ನೀಡಿದ ತೀರ್ಪನು ಹಾಗೂ ದಿನಾಂಕ: 21.11.2017ರಂದು ಅಂಲದಿನೆ 
R "ಮಾನ್ಯ ಕಾನೊನು, ಸಂಸದೀಯ ವ್ಯವಹಾರಗಳು ಮತ್ತು ಸಣ್ಣಿ ನೀರಾವರಿ ಸಚಿವರ ಅಧ್ಯಕ್ಷತೆಯಲ್ಲಿ 
ನಡೆದ 5 ಸಚೆಯಲ್ಲಿ ತೆಗೆದುಕೊಂಡ "ಹೀ ತಶೀರ್ಮಾನವನು, _ಗಮನಡಲ್ಲಿಟುಕೊಂಡು ತಿಪ್ಪಗೊಂಡನಹಳಿ 
- ಯ:ಹಾಗೂ ಅದರ ಜಲಾನೆಯನ ಪ್ರದೇಶದಲ್ಲಿನ ಅರ್ಕಾದತ ಮತು ಕುಮುದ್ಧತಿ ಸದಿಗಲೆ 


ಈ ಲ್ಲ. ಬಫರ್‌ ಜೋನ್‌ನ್ನು ನಗರಾಬಿವದಿ ಇ ಸಲಾಖೆಯು ಸೂಕವಾಗಿ ನಿಗೆದಿಪಡಿಸಲು 
ಸಚಿ ಸಂಪುಟವು: ನಿರ್ಣಯಿಸಿತು” 


ಸಚಿವ ಸಂಪುಟದ ತೀರ್ಮಾನದ ಹಿನ್ನೆಲೆಯಲ್ಲಿ, ತಿಪ್ಪಗೊಂಡನಹಳ್ಳಿ ಜಲಾಶಯ ಹಾಗೂ 
ಅದರ. ಜಲಾನಯನ' ಪ್ರದೇಶದಲ್ಲಿನ ಅರ್ಕಾವತಿ ಮತ್ತು” ಏಮುದ್ದತಿ ನದಿಗಳ ಅಕ್ಕಪ 
ಬಫರ್‌ -ಜೋನ್‌ ಅನ್ನು ನಿಗದಿಪಡಿಸುವ ಸಂಬಂಧ ಸೂಕ್ತ ನಿರ್ಣಯ ಕಿ 7 
ದಿನಾಂಕ: 06.07.2019 ಮತ್ತು 18.07.2019 ರಂದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, 


ನಗರಾಭಿವೃದ್ಧಿ. ಇಲಾಖೆ ರವರೆ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಗಳೊಂದಿಗೆ ಚ ಸಲಾಗಿದೆ. 


ಮಾನ್ಯ ಉಪ ಮುಖ್ಯಮಂತ್ರಿಯವರ [Cl ಸ್ಯಕ್ಷತೆಯಲ್ಲಿ ದಿಪಾರಿಕ: 20.07.201 ) 
ನಡೆದ ಸಭೆಯಲ್ಲಿ D ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯು ಹೊರಡಿಸಿರುವ 


ಅಧಿಸೂಚನೆ'' ಸಂಖ್ಯೆ: ಅಪಜೀ 215: ಇಎನ್‌ವಿ 2000. ದಿನಾಂಕ: 18.11.2003ರಲಿ Zone-! & 


Zone ಬ್ಯ್‌ಪಯ ಪ್ರದೇಶ ಮತ್ತು" “ನರ್ಬರದತ 
ಮುಂದುಷರೆಸಲು, 2) 20೧-3 ವಲಯದ ವ್ಯಾಪ್ತಿಯ 
ಕುಮುದ್ಧತಿ ನದಿಗಳ ತೀರದ ಅಂಚಿನಿಂದ 1.008. ಮೀ. ಆಂತ 
ಮಿತಿಗೊಳಿಸಲು ಹಾಗೂ ದಿನಾಂಕ: 18.11.2003ರ ಅಧಿಸೂಚನೆ 


: ಜೆಟುವಟಿಕೆಗಳದು, ಯದಧಾಸ್ಥಿಶಿಯಲ್ಲಿ ಮುಂದುವರೆಸಲು ಶೀರ್ಮಾನಿ: 
N ia B ರ್‌ 


(ಲ 


[ 


[i 


ವ 


ಅಲ್ಲದೇ, 20೧-4 ವಲಯದ ವ್ಹಾಪಿಯ ಪ್ರದೇಶವನ್ನು | ರಿಂದ 2 ಕಿ.ಮೀ. ಬದಲು 
Ka pe 


ನ೦0ಿಮೀಟರ್‌ನಿಂಡ 1 ಕಿಮ್ಮೀಗೆ ಮಿತಿಗೊಳಿಸಿ ರಿನಾಂಕಃ॥8.1.2003ರ ಅಧಿಸೂಚನೆಯಲ್ಲಿ 
ನಮೂದಿಸಿರುವ ಹಲವು ನಿರ್ಬಂಧಿತ ಚ ವಟಿಕೆಗಳ್ಳನ್ನು ' ಮುಂದುವರೆಸಿ, ಹಲವು 
ನಿರ್ಬಂಧಗಳೊಂದಿಗೆ ಶೈಕ್ಷಣಿಕ ಮತ್ತು ವೈದ್ಯಕೀಯ ಸಂಸ್ಥೆಗಳು, ಆಸತೆಗಳು, ಸರ್ಕಾರಿ ಹಾಸ್ಟೆಲ್‌ಗಳು 
ಮತ್ತು ವಸತಿ ಕಟ್ಟಡಗಳಿಗೆ ಅನುಮತಿಸುವುದನ ್ನಿ ಅಳವಡಿಸಿಕೊಳ್ಳಲು ಹಾಗೂ ಠಈ ಪ್ರದೇಶಗಳಲ್ಲಿನ 
ವ್ಯಾಪ್ತಿಯಲ್ಲಿ ಬಪರ್‌ ಜೋನ್‌ ಅನ್ನು ಬೆಂಗಳೂರು ಮಹಾನಗರ ಪ್ರದೇಶದ ಪರಿಷ್ಟತ ರಚನಾ 


» “9 1 
ಬರುವ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಬೆಂಗಳೂರು ಮಹಾನಗರ, ಪ್ರದೇಶಾಭಿವೃದ್ಧಿ 
ಪ್ರಾಧಿಕಾರ ವ್ಯಾಪ್ತಿಯಲ್ಲಿನ ಎಲ್ಲಾ ನಗರ ಯೋಜನಾ ಪ್ರಾಧಿಕಾರಗಳು ಅವರವರ ವಲಯ 
ನಿಯಮಾವಳಿಗಳಲ್ಲಿ ಖಡ್ಡಾಯವಾಗಿ ಅಳವಡಿಸಿಕೊಳ್ಳಲು ತೀವರ್ಥ್‌ನಿಸಲಾಗಿರುತದೆ. 
k i ಷೆ 


° Water bodies / Lakes - a buffer of 30.0 mtr from the edge of 
“the Lake. | 

° Primary natural drainage channel (valleys): a buffer of 
30-0ititr from the edge of primary natural drainage 
channel. | CR NE: 

* Secondary natural drainage channel(¥aliéys) - a buffer of 
15.0mtr from the edge of the secondary drainage channel 

° Tertiary natural drainage channel (valleys) - a buffer of 
10.00mtr from the edge of the tertiary “natural drainage 
channel. > KUN : 


ಫ್‌ 


:ಗಲ್ಲಾಗಿ. ನಿರ್ವಹಿಸುವುದು. 


= 


3 ಬಫರ್‌ ಜೋನ್‌ಗಳನ್ನು non-urbanisable Zo 


ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಿ, ತಿಪ್ಪಗೊಂಡನಹಳ್ಳಿ 


3 
% 


ರದಿಯಲ್ಲಿನ ಹಲಪು ಶಿಫಾರಸ್ಸುಗಳನ್ನು ಪರಿಗಣಿಸಿ, ಸದರಿ :ಪ್ರದೇಶದ - ವ್ಯಾಪ್ತಿಯಲ್ಲಿ ಹಲವು 


ನಿರ್ಬಂಧಗಳನ್ನು ವಿಧಿಸಿ ಹಾಗೂ ಸದರಿ ಪ್ರದೇಶದ ಅಭಿವೃದ್ಧಿಯನ್ನು ಸಹಾ ಗಮನದಲ್ಲಿರಿಸಿಕೊಂಡು, 
ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. - p : 5 


ಸರ್ಕಾರದ ಆದೇತ ಸಂಖೆ: ನ ಬಿಎಂಆರ್‌ -2017, ಬೆಂಗಳೂರು; ದಿನಾಂಕ: 20 


ಅಇ 11 


ಹಿನ್ನೆಲೆಯಲ್ಲಿ ಹಾಗೂ ಸಚಿವ ಸಂಪುಟವು ದಿನಾಂಕ: 
ಖು y 


£. El 
& 
ಭ್ರ ಟ್ಟಿ 


1] 
ಜಲಾಶಯ ಮತ್ತು ಜಲಾನಯನ ಪ್ರದೇಶದ ಅರ್ಕಾವತಿ ಮತ್ತು ಭುಮುದ್ರತಿ ಸದಿಗಳ ಜಲಾನಯನ 
ಕಿ 


ಕೈಗೊಂಡ ನಿರ್ಣಯಪ ಹಿನ್ನೆಲೆಯಲ್ಲಿ ತಿಪ್ಪಗೊಂಡನಹಳ್ಳಿ 


ದ ವ್ಯಾಪಿಯಲ್ಲಿ ಬಫರ್‌ ಜೋನ್‌ ಅನ್ನು ಈ ಕೆಳಕಂಡಂತೆ ನಿಗದಿಪಡ್ಡಿಸಿ: ಬೆಂಗಳೂರು 
ರು ರ ಪ್ರದೇಶಾಭಿವೃದ್ದಿ ಪ್ರಾಧಿಕಾರ ಜ್ಯಾಪ್ತಿಯಲ್ಲಿನ 
ವಲಯ ನಿಯವಹಿವಳಿಗಳಲ್ಲಿ ಖಡ್ಡಾಯವಾಗಿ 


p 


ನಕ್ಷೆ-2031ರಲ್ಲಿ ವಿಗಡಿಪಡಿಸಿರುವಂತೆ, ತಿಪ್ರಗೊಂಡನಹಳ್ಳಿ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿ. 


ಜಲಾಶಯ ಮತ್ತೆ “ಜಲಾನಯನ 
ಪ್ರದೇಶದ ಸಂರಕ್ಷಣೆಯನ್ನು ಗಮನದಲ್ಲಿಟ್ಟುಕೊಂಡು ಎಂಪ(EMPRI) ಸಂಸ್ಥೆಯು ಸಲ್ಲಿಸಿರುವ 
[x r * 8 - ಣಾ 


* Water bodies / Lakes - a buffer of 30.0 mtr from the edge of 
the Lake. _ 

*° Primary natural drainage channel (valleys) - a buffer of 
30.0mtr from the edge of primary natural drainage channel. 

+ Secondary. natural drainage channel (valleys) - a buffer of’ 
I5.0mtr from the edge of the secondary natural drainage 
channel. . 

*° Tertiary natural drainage channel (valleys) - a Duffer of 
10.00mtr from the edge of the tertiary natural drainage 
channel. 

ಈ ಬಫರ್‌ ಜೋನ್‌ಗಳನ್ನು non-urbanisable Zone sn ನಿರ್ವಹಿಸುವುದು. 


- ಅಲ್ಲದೇ, ಅಧಿಸೂಚನೆ ಸಂಖ್ಯೆ: ಅಪಜೀ 215 ಇಎನ್‌ವಿ 2003, ದಿನಾಂಕ: 18.11.2003ರ 


ನಿಗದಿಪಡಿಸಿರುವ 20೦೧-1, 2 3 &4ರ ವಲಯಗಳಿಗೆ ಬಫರ್‌ ಜೋನ್‌ ಅನ್ನು ಹಾಗೂ 
ನಿರ್ಬಂಧಿತ ಚಟುವಟಿಕೆಗಳನ್ನು ಅನುಬಂಧ-! ರಲ್ಲಿರುವಂತೆ ವಲಯ ನಿಯಮಾವಳಿಗಳಲ್ಲಿ 


ಖಡ್ಡಾಯವಾಗೆ ಅಳವಡಿಸಿಕೊಳ್ಳುವಂತೆ ಆದೇಶಿಸಿದೆ. 


{ eles 
'(2.ಎಸ್‌.ಜಗದೀತರೆಡ್ಡಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
-ಧ್ರಿನಗರಾಭಿವೃದ್ಧಿ ಇಲಾಖೆ, 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಅರಣ್ಯ, ಜೀವಿಷರಿಸ್ಥಿತಿ ಮ 


ಠದೆ: ಪ್ರಧಾನ ಕಾರ್ಯದರ್ಶಿ (ಪರಿಸರ), ಅರಣ್ಯ, ಜೀವಿಪರಿಸ್ಸಿತಿ 


ರ ಆಯುಕ್ತರು, ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು, 


po 


ನಗರ ಪಾಲಿಕೆ, "ಬೆಂಗಳೂರು. 
8) ನಿರ್ದೇಶಕರು, ನಗರ ಯೋಜನಾ ಇಲಾಖೆ, ಬೆಂಗಳೂರು. 
: 9) ಸದಸ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಬೆರಗಳೊರು. 


10) ಸಂಬಂಧಪಟ್ಟ ಸಗರ ಯೋಜನಾ ಪ್ರಾಧಿಕಾರಗಳೆ ಸದಸ್ಯ ಕಾಯಣದರ್ಶಿಗೆಳು (ಬಿ.ಎಂ.ಆರ್‌.ಡಿ.ಎ. 
ಮುಖಾಂತರ." 


1) ಸರ್ಕಾರದ" ಉಪ ಕಾರ್ಯದರ್ಶಿ (ಸಚಿವ ಸಂಪುಟ), ವಿಧಾನ ಸೌಧ (ಪ್ರಕರಣ ಸಂಖ್ಯೆ 


ಸಿ:389/2019, ದಿಸಾಂಕೆ: 29.06.2019). 
12) ಮಾನ್ಯ ಉಪ ಮುಖ್ಯಮಂತ್ರಿಯವರ ಕಾರ್ಯಡರ್ಷಿ 


13) ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಆಪ 
14) ಶಾಖಾ ರಕ್ಷಾ ಕಡತೆ/ಷೆಚುವರಿ ಪತಿ. 
- ಬ pe) 


[on 


» Annexure-l 
Zone _ | Arca Covered Nature of testricted/rcgulated activities 
| ಮ I Entirc Tippagondanahalli | a) Regulatiori;and cliésking over” ‘exploitation of pe 
Reservoir (TGR) catchment area ground water. y . 
specified, in Annexure-2. b} No fresh leases or licensevnfor. mining, 
| quarrying’ and stone : crushers shall _be 
] granted. 4. ಹ ? 
¢) No perso f shall dispose sali 85’ well as 
liouiid wasle in this, ‘area withouit scientific | 
Processing. ಮ MN 
d) To ensure ‘adoption of rain. water r 
systems in all the new and wi ಜಗ 
within six months om the 
this order. } ಫಿ 
\ ಸ ‘|e To ಕ ‘ganic farining includifig bio- 
| fertilizers and: bio-pegtitide. 
| 4 
Zone-2 | Area covered within 2 kms from | No eon shallrc 
the Tippagondana ‘halli ‘Reservoir | Agricultural i 
(TGR) boundary i 
Zone-3 Area covered within 500 mtr 
distance from the river banks of - 
Arkavathy (only upto Hesarghatta 
tank from TGR) and Kumudvathi 
Area covered within 500 mtr to 01 


i Zonc-4 


py 


- hareas: falling within. 203) 


2 y ks y 
Km distance from the river banks are tisted:as Green category;:t 


» Kai 
of Arkavathy (only upto State Pollution Céfro!’ ‘Board with” mandatory 


Hesaraghana Tank from TGR) adoption of rainwater . harvesting, skins ae 
and Kumudvathi A: th i 


೪ 
RN 


¢- 
mandatory adoption. of- 
facilities and rainyater haivess ನ 
೩೧ರೆ ruse of‘this wate’, for other, than'drinking i 


( ಸ 
pf 3 J K 
} pt ಈ MER 
! ಟ್ರ ರ 
{ f 
ಸ್ಥಿ p ಸ್ಯ A 
KF ಕೇ ಸ ಹ್‌, ಸ 
FS 


SNNEXURE-2 § 


HALE] RESERVOIR CATCHMENTS LOCATION 
AND EXTENT: 


The i Reservoir is situated abou! 34 Km. West of Bangalore 
City and is drained by the river Arkavati and the river Kumudvati The catchment of 
the reservoir extends: up to Dabaspet towards North-West of Bangalore City on the 
Bahgalore- Tumkur. ational Highway (NH-4) and up to Nandi hills, about 60 Km 
north of Bangalore City. The Tippagondanahalli Reservoir catchment covers an area 
of 1453 sq.kai. and is.covered in the Survey of India toposheet No.57/G/3, G14, G/7, 
-G/8 "GH, 62, Hs. and H/9. The area lies between 12°56” and 139 23° 5» North 


-, Lati yn. J 30° ad 77F 41” 15> East Longitudes. The catchment occupies an 


i. (5 %, of the total catchment) of Doddaballapur Taluk; 
¢hiheai). of Nelamangala Taluk; 355.41 sq.km. 

catchment) ‘of Bangalore North; 132.32 sq.km. (9.11% of the 
[aga Faluiks 58.35 sq.km. {4.00% of the catchment) of Devanahalli 
1: 774% “of the catchment) of Bangalore South and 8.00 sq.km. 


(0.55% of the catchment) of CR Gellapen Taluk. 


Uy 4 Wk ER 


ಸಂಖ್ಯೆ: ನಅಇ 126 ಸಮನ್ವಯ 2021 ಕರ್ನಾಟಕ ಸರ್ಕಾರ ಸಚಿವಾಲಯ. 


} : ವಿಕಾಸಸೌಧ. y ಹ. 
F ಬೆಂಗಳೂರು, ದಿನಾರಿಕ: 1-08-2024” 
ಸುತೋಲೆ 
ವಿಷಯ: ಕೆರೆ-ಕಟ್ಟಿ ಮೊದಲಾದ ಜಲಕಾಯಗಳಲಿನ ಹಾಗೂ ನಿರ್ಬಂಧಿತ ಪ್ರದೇಶದಲ್ಲಿನ ರ 
ಟ್‌ ಸ , 
(Buffer Zone) ಅಕ್ರಮ ಕಟ್ಟಡ/ಸಂರಚನಗಳನ್ನು: 'ತೆರವುಗೂಳಿಸ್ನ ಸ ಕುರತು K 
- ಸೂಚನೆಗಳು. - 4 ASN 


ನ ) 
ಮಾನ್ಯ ಉಚ್ಛ ನ್ಯಾಯಾಲಯದಲ್ಲಿ ದಾಖಲಾದ ರಿಟ್‌ ಅರ್ಜಿ ಸಂಖ್ಯ 384012014 ಪ್ರಕರಣದಲ್ಲಿ, 
ನ್ಯಾಯಾಲಯವು ನೀಡಿರುವ ದಿನಾಂಕ: 14-07-2021ರ ದೈನಂದಿನ್ಯ ಅದೇಶ. -ಭಾರೆಕದ" 


5! (A) (8) ಕರ್ನಾಟಕ ಕೆರೆ ಸಂರಕ್ಷಣೆ ಅಭಿವೃದ್ಧಿ ಪ್ಲ ಪ್ರಾಧಿಕಾರ, ಕ ನ್ದ ಕಲಂ 12: ಹಾಸ್ನ 
ಮಹಾನಗರ ಪಾಲಿಕೆಯ ಅಧಿನಿಯಮ 2020, ಕರ್ನಾಟಕ 'ಪುರಸ್ಸಭ್ಲಿಗ್ಗಳ್ಗ 
ಗ ಪಾಲಿಕೆಗಳ ಅಧಿನಿಯ್ದಮ 1976 ಗಳಲ್ಲಿ. ಕೆರೆ ಕಟ್ಟಿ. ಮೊದ 
ಅವುಗಳಲ್ಲಿನ ಅಕ್ರಮ ಕಟ್ಟಡ/ಸಂರಚನೆಗಳನ್ನು ತರಪುಗೊಸು ುವ' \ 
ಕಲ್ಪಿಸಲಾಗಿರುತ್ತದೆ. 


ನಸ 
ಮ್ನೌಸ್ಯ: ೫ 


॥) ಧಾರತ ಸಂವಿಧಾನದ ಭಾಗ 1VA ರ ಮೂಲಭೂತ ಕರ್ತವ್ಯಗಳ ಅನುಚ್ಛೇಧ 51- ೩(8)-ರಲ್ಲಿ ಈ 
ಕೆಳಕಂಡಂತೆ ಕಡ್ಡಾಯಪಡಿಸಲಾಗಿದೆ. ' ರ 
514. Fundamental duties,-lt shall-be hed of every, citizen. 


(8) “to protect and improve the natural environment ir 
lakes, rivers and wild tife, and to have ಂಂಉಧಟಿsion for li } 


2) ಕರ್ನಾಟಕ ಮರಸಭೆಗಳೆ ಅಧಿನಿಯಮ 64ರ: ಕಲಂ ‘91 ಮತ್ತ. 8 
ಅವಕಾಶ ಕಲ್ಲಿಸ ಲಾಗಿರುತ್ತದೆ. 


we 


81. Municipal property. (1) Every municipal council f may for theF purpose of this Act, py 
acquire and hold property both movable and immovable, whethi Swithii, Oi ಹ 
without the limits of the | [municipal arcal]l. 1. Substituted- by. ಹಿ ಸ of 194 
wef. 1-6-1994, ಸ 

i 

(2) All property of the nature herein ST wi not being specially reserved by ೫ 
the Governmeit, shall be vested in and POA the licipul councif‘and shal. 7 
r atur kind nol bei ಗ್ರ. specs 
ತೀಗ by the Goverment hich. may becoine ested: ithe. Y 


suy,— 


(a) xxx ಹ 


(b) all public Streams, tanks, . reservoirs, ಸ 
conduits, tunnels pipes, pumps and” ‘other Warr. wiolks and” ಮ SH biding. aS 


ected i 


enuines. works, materials and ihings 


a piDperiy 


and also any edjacent land noi being pm 
tank or well; 


gules 


(ey all public sewers and drains, and all sewers, drains, tunnels, culve 
and weser courses, in, alongside or under any street, and all works, materials andl 
animal 


things appertaining thereto, as alse aff dust, dirt. dung, ashes, refuse. 
matter or filth or rubbish of any Kind collected by the municipal council from the 


strecis, houses. privies, sewers, cess-pools or elsewhere 


87. Obligatory finctions of municipal councits.——1 shali be incumbent on every 


municipal council to make adequate provision by any means or resources which it 
may lawfully use or take for each of the following matters within the 3 [municipal 
area]! , namely:—1. Substituted by Act 36 of 1994 wef. 1-6-1994, - 


(a) xxx 

(by xxx 

(CO) xxx 

(d) xxx 

(6) xxx 
(0 removing obstructions and projections in public streets, bridges, end other 
public places, and in spaces not being private property, which are open to the 
enjoyment of the public, whether such spaces are vested in the municipal council 
‘or belong to the Government; 

(8) xxx 

(h) xxx 


(0) “constructing, altering and maintaining public sireeis, culvens, municipal 
nd 


boundary marks, markets 1 [{including separaic and suitable piace for vending 
vegetables}]] , slaughter houses. latrines. privics, urinals, drains, Sewe i 


works, sewage works; baths, washing places, drinking fountains, 
dams ahd the like; ' 


ಅದಿದಿಯವಮ 1976ರ 


174: Corporation property.- (1) All property of the nature herein specified. and nei 
being specially reserved by Governmeni. shall be vested in and belong i the 
corporation and shal}, together with all other property or whatsoever i 
kind not being specially reserved by Government, 
ict 8 


the corporation. be under jts direction. mana 


and applied by ix as trusice. subject te tic 


Act. thal is io say,- 


(3) all public parks, playgrounds, and open spaces reserved: for ventilation: 


th.or appertaining - 
thereto: 1977: KAR. ACT | 


(c) all gates, markets, slat ; 
buildings of every description. KM 


ವ ‘depots and publi 


(2) The corporation may uccept rusts relating exclusively s0 the furtherance of N 
purposes to which the corporation funds may be: applied. 175. Acquisition of 
property and interest therein.- Subject lo the provisions of- 


9) ಬಿಬಿಎಂಪಿಯ ಕಲಂ 29 () ಮತ್ತು 32 ರಲ್ಲಿ ಈ ಕೆಳಕಂಡಂತೆ ಅವಕಾಶ 


129 (2) Ail properties specified under 


corporation and: be. ಲ: to. 
the corporation. | 
132 Properties of‘the Qo managed by’ the corporatidn.- 
1. The Government may transfer ‘any lund or property belonging [ 
itself to the corporation for its management upori such terms and 
conditions that the Government may determine from time to time. 
In ihe event that. the Govcrnitient i is ol’ the opinion that iis properties 


are not being managed sat factor by the corporation or it has, 
contravened such prescribe ¥ arid conditions” of, management. . 


the Government may transfer Such properties to idl 


ಅಮಸೂಚಿ-1ರ VN (ಗ): 
Maintenance of all public fanks and regulating. the reexeayation, repair.anid-up= keep of oll - 
tanks, wells and other sources of water: supply an pr on for unfiltered Wailer supply: 
for non-domestic uses. 


to 


5) ಕರ್ನಾಟಕ ಕೆರೆ ಸಂರಕ್ಷಣೆ ಹುತ್ತು TCDA) 


'ಕೆಲಂ [2ರ ಉದ್ದತೆ ಭಾಗ ಈ ಕೆಳ 
Acts prohibited jn tanls.- Notwithstanding anything to the contrary contained 
’ law for the timc being in Force, no person or institution or organization 
iy or firm or association, Government 
and their agents or 


[oe] 


in 7 
(registered or unregistered) or comp 
deparlmenis, corporation or any Jocal or other authorit 
employees or any body.on their behalf shall,- 


4 , 
i. use the tank for any purpose other than Storage or impounding of water or for . 


the purpose mentioned in ciause (9) of section 5; 


ತ 


2. construct ay struciurc.on tank land. Cucupy any ank land or pari tiere of Gi 


cause any obstruction ai the nalura! or normal curse of inflow Or 


- inn. or from, the tanks on the upstream and or Sownstcan 


ion ol the Governmen. 


Retimis 


3. make anv irregular aud unauthorized construction, any Conmerc 
recreational or industrial complexes oF houses or carry on any industrial 
activity witkin thirty meters from the outer boundary uf the tank; 


ಈ ಮೇಲ್ಯಾಣಿಸಿದ ಧ 
ಸೇಲಿದಂತೆ, ರಾಜ್ಯದ ಎಲ್ಲಾ ವ ಹಾನಗರ ಪಾಲಿಕೆಗಳು / ನಗರ ಸಭೆಗಳು 


p 


ವಾಪಿಯಲಿ ಬರುವ, ಕೆರೆ-ಕಟ್ಟಿ ಮೊದಲಾದ ಜಲಕಾಯಗಳಶ್ರಿ ಅಕಮವಾ 
[2 [a] 4 ನು — 


ಜಲಕಾಯಗಳನ್ನು ಸಂರಕ್ಷಿಸಬೇಕಾಗಿರುತ್ತ 


py 


ಕಟ್ಟಡ/ಸಂರಚನೆಗಳನ್ನು 
ಸಟ ಅಂಚೆನಿಂದ 30 ಮೀಟರ್‌ವರೆಗಿನ ನಿರ್ಬಂಧಿತ ಪ್ರದೇಶದಲ್ಲಿ (ಔಟ(ಳೇ" 2೦೧) ಸಹ ಯಾನ ದೇ ಅಕ್ಸವು 
ನೆಗಳಿನ್ನು ತೆರೆವುಗೊಲಸಬೇಕಾಗಿರುತ್ತದೆ. 


ಿ 
[aX 
1 
[7 
a 
i 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿನಿಯಮ 2020ರ ಕಲಂ 129 (2) ಆನುಸೂಚಿ-!ರ Vi 


7 


1) ಹಾಗೂ ಕಲಂ 132ರ ಅನು 
ಖಂ 81 ಮತ್ತು ೫7ರ ಇಸುಸಾರ ನ 2: 
“ಮಹಾನಗರ ಪಾಲಿಕೆಗಳ ಅದಿನಿಯಮ : 1976ರ ಕಲಂ 174ರ ಸಾರ ರಾಜ್ಯದ ಏಲ್ಲಾ 

[) 


ನಗರಸಭಚೆ/ಪುರಸಭೆ/ಪೆ 


ಹ ಸ ನ ಚ್‌ 
Karnataka - Tank" Conservation and Development Authority Aui (KTCDA) 2014 
'ರಂತೆ ಅಕ್ಷಮ ಕಟ್ಟಡ/ಸಂರಚನೆಗಳನ್ನು ತೆರವುಗೊಳಿಸಿ, ಸುಸ್ಪಿಶಿಯಲ್ಲಿ ಕಾಪಾಡುವಂತೆ ಮೂಲಕ ? 


ಈ 
'ಮುಂದುವರೆದು. ಓarnatake Tank Conservation and Devclopment Authority Aci 2014ರ ಕಲಂ 


ಕ 


“12(3)ರೆ' ಅಮುಸಾಲ 
ನಿರ್ಮಾಣವಾಗಿರುವ ಆಕ್ರಮ ಕಟ್ಟಡ/ಸಂರಚನೆಗಳನ್ನು ಸಹೆ ಕಟ್ಟುವಿಟ್ಟಾಗಿ ತೆರವುಗೊಳಿಸುವಂತೆ ನಿರ್ದೇಶಿಸಿದೆ. 


ಟರ್‌ವರೆಗಿನ ನಿರ್ಬಂಧಿತ ಪಲಯದಲ್ಲಿ (Buffer 


ಸಂಗಳೊರು. 


ವಿಲೆ ಮುಲ 


BONS 


1) 
12) 
IK) 
14) 


ಆಯುಕ್ತರು. ರ 
ಆಯುಕ್ತೆರು. 
ಆಯುಕ್ತರು | ಮರಸಭೆಗಳು 


ಸದಸ್ಯ ಕಾರ್ಯದರ್ಶಿಗಳು, ರಾಜ್ಯದ ಎಲ್ಲಾ ಸಗರ ಯೋಜನಾ ಪ್ರಾಧಿಕಾರಗಳು. 
ಮುಖ್ಯಾಧಿಕಾರಿಗಳು. ರಾಜ್ಯದ ಎಲ್ಲಾ ಪಟ್ಟಣ ಪಂಚಾಯಿತಿಗಳು. 
ಸಂಕಲನಕಾರರು, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಎಕ್ಲಾಸಸೌಧ, ಬೆಂಗಳೂರು. 


ಪ್ರತಿ ಮಾಹಿತಿಗಾಗಿ: 


5) 
6) 


ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು. 'ಜಲ ಸಂಪನ್ಮೂಲ ಇಲಾಖೆ, ಬೆಂಗಳೂರು. 

ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು. ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ಬಹುಮಪಡಿಗಳ ಕೆಟ್ರಡೆ. ಬೆಂಗಳೂರು 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಬೆಂಗಳೂರು. 

ಸರ್ಕಾರದ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆ (ಪೌರಾಡಳಿತ ಮತ್ತು ನಗಾಭಿನ ದ್ಧಿ ಪ್ರಾಧಿಕಾರ) " 
ವಿಕಾಸಸೌಧ. ಬೆಂಗಳೊರು. 1 
ಸರ್ಕಾರದ ಕಾರ್ಯದರ್ಶಿ, ಸಣ್ಣ ನೀರಾವರಿ 
ಮುಖ್ಯ ನಾರ್ಯನಿರ್ವಹಣಾದಿಕಾರಿ, ಕರ್ನಾ ಟಕೆ 
ಹೆಬ್ಬಾಳೆ. ಬೆಂಗಳೂರು. 


ರೆ ಸಧಿರಕ್ಷಣೆ: ಅಭಿವೃ! ಪಾಧಿಕಾರ, ಬೀಜ ಧವನ. 


ಇಲಾಖೆ, ವಿನಸಸೌಧ, ದೆಂಗಳೂರೆ. 
ಕೆ 


[3 
{ 


ಘಟ 


Ne 


